" ಕರ್ನಾಟಕ ವಿಧಾ ಪರಿಷತ್ತು 


ಚಕ್ಕೆ ಗುರುತ್ತಿಲ್ಲದ ಪ್ಲೆ ಸಂಖ್ಯೆ: 11957 
ಸೆದಸ್ಕರ`ಹೆಸರು k ಶ್ರೀ ನಸೀರ್‌" "ಅಹ್ಮದ್‌ ಔಧಾನ'`ಸಚೆಯೆಂದ 
EE "| ಜುನಾಯಿತರಾದವರು) i 


ಉತ್ತರಿಸಬೇಕಾದ ದಿನಾಂಕ 


T23-03-2021 ' 


ವೇತನ ಹಾಗೂ ವಸತಿ ಒದಗಿಸುವ 


ಬಗ್ಗೆ ಸರ್ಕಾರ - ಯಾವ ಕ್ರಮಗಳನ್ನು 


ಕೈಗೊಂಡಿದೆ? 


ಉತ್ತರಿಸುವವರು ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು_ 
ಸರ ಪ್‌” ಉತ್ತರ 
ಈ|ನಗರ ಮತ್ತು" ಪಟ್ಟಣಗಳನ್ನು ಫಾರಾರ್‌ಾ ಸವಾ ಇದೆ. ಇಷಾ ತವಕ ವಸತ 
| ಸ್ಪಚ್ಛವಾಗಿಡಲು . ಶ್ರಮಿಸುತ್ತಿರುವ | ಒದಗಿಸುವ ವಿಚಾರದಲ್ಲಿ ಸರ್ಕಾರದ ಹಂತದಲ್ಲಿ ತೆಗೆದುಕೊಂಡಿರುವ 
ಪೌರಕಾರ್ಮಿಕರ ಸೇವಾ ಭದ್ರತೆ, | ಕ್ರಮಗಳು ಕೆಳಕಂಡಂತಿದೆ. ; 


ಸೇವಾ ಭದ್ರತೆ ಹಾಗೂ ವೇತನ : ಖಾಯಂ ಪೌರಸೇವಾ ನೌಕರರಿಗೆ 
ನೀಡುವಂತಹ ' ಎಲ್ಲಾ ಸೇವಾ ಸವಲತ್ತುಗಳನ್ನು ಖಾಯಂ 
ಪೌರಕಾರ್ಮಿಕರಿಗೂ ನೀಡಲಾಗುತ್ತಿದೆ, ಪೌರಕಾರ್ಮಿಕರಿಗೆ 21] ದಿನಗಳ 
ವಿಶೇಷ ಭತ್ಯೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: 126 ಟಿಎಂಎಸ್‌ 


2016 ದಿನಾಂಕ: 04.12. 2017ರಲ್ಲಿ ಪೌರಕಾರ್ಮಿಕರನ್ನು ಒಂದು 
ಬಾರಿಗೆ ವಿಶೇಷ ನೇಮಕಾತಿ ಮಾಡಿಕೊಳ್ಳಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 126 ಟಿಎಂಎಸ್‌ 2016, 
ದಿನಾಂಕ: 7.8.2017 ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 700 
ಜನಸಂಖ್ಯೆಗೆ ಒಬ್ಬ. ಪೌರಕಾರ್ಮಿಕರಂತೆ ನಿಗದಿಪಡಿಸಲಾಗಿದ್ದು, 
ಹೊರಗುತ್ತಿಗೆ ನೀಡುವುದನ್ನು ಸ್ಥಗಿತಗೊಳಿಸಿ ಸ್ಥಳೀಯ ಸಂಸ್ಥೆಗಳಿಂದ 
ನೇರವಾಗಿ. ಸಂಭಾವನೆಯನ್ನು ನೀಡಲು ಅದೇಶಿಸಲಾಗಿರುತ್ತದೆ. 


ಖಾಯಂ ಪೌರಸೇವಾ ನೌಕರರಿಗೆ ಸರ್ಕಾರದ 
ಆದೇಶಾನುಸಾರ: ಕಾಲಕಾಲಕ್ಕನುಗುಣವಾಗಿ ಹಾಗೂ: ಮೇತನ 
ಆಯೋಗದ ಆದೇಶದಂತೆ ಬದಲಾಗುಪ ವೇತನದಂತೆಯೇ ಖಾಯಂ” 
ಪೌರಕಾರ್ಮಿಕರಿಗೂ ಸಹ ವೇತನ ಪಾವತಿಸಲಾಗುತ್ತದೆ. ಹಾಗೂ ನೇರ 
ಪಾವತಿ ಹೊರಗುತ್ತಿಗೆ) ಹಾಗೂ ಗುತ್ತಿಗೆ ಫೌರಕಾರ್ಮಕರಿಗೆ ಕಾರ್ಮಿಕ 
ಇಲಾಖೆಯು ನಿಗದಿಪಡಿಸಿರುವ ಸಷ ವೇತನದ ಪ್ರಕಾರ ನಗರಸಭೆ 
ಗೇಡ್‌- —1 ರೂ.15343/-ನಗರಸಭೆ ಗೇಡ್‌- 2 ರೂ.14953/-, 
ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ರೂ.14563/-ವೇತನ 


ನೀಡಲಾಗುತ್ತಿದ್ದು. £$1 & PF ಸೌಲಭ್ಯವನ್ನು ಕಲ್ಲಿಸಲಾಗಿರುತ್ತದೆ. 


ಪೌರಕಾರ್ಮಾಕರ ವಸತಿ ಹಾ 


A ನಗರ ಸ್ಥಧೀಯ " ಸಂಸ್ಥೆಗಳ: ಅನೈರ್ಮಲ್ಯ ವಾತಾವರಣದಲ್ಲಿ | 


ಸ್ವಚ್ಛತಾ ಕಾಯನ ನಿರ್ವಹಿಸುತ್ತಿರುವ ಮ ತಿ ° ಕಹತ ಖಾಯಂ: 
ಪೌರಕಾರ್ಮಿಕರು, ಲೋಡರ್‌ ಯುಜಿಡಿ ಹೆಲ್ಪರ್ಸ್‌ ಹಾಗೂ ಕ್ಷೀನರ್ಸ್‌' 
ಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ: ಉದ್ದೇಶದಿಂದ” “ಪಾರಕಾರ್ಮಿಕರೆ ! 


|ಗೃಹಭಾಗ್ಯ ಯೋಜನೆ” ಯನ್ನು . 204-5 ರಿಂದ 


ಜಾರಿಗೊಳಿಸಲಾಗಿರುತ್ತದೆ. 


oS 


ಅರ್ಹ ಫಲಾನುಭವಿಗಳು. ಸ್ಪಂತ ನಿವೇಶನ ಹೊಂದಿದ್ದಲ್ಲಿ! 
ಬಿ.ಎಲ್‌.ಸಿ ಮಾದರಿಯಡಿ ಅಥವಾ ನಿವೇಶನ ರಹಿತರಿಗೆ ನಗರ 


ಸ್ಥಳೀಯ ಸಂಸ್ಥೆಯ ಜಾಗದಲ್ಲಿ ವಸತಿ:: ಸಮುಚ್ಚಯ ಎ.ಎಚ್‌.ಪಿ $೫ 


ಮಾದರಿಯಡಿ ವಸ ತಿ ಸೌಲಭ್ಯ ಕೆಲ್ಪಿಸ ಲಾಗುತ್ತಿದೆ. 


 ಪ್ರಶಿ ಘಟಕಕ್ಕೆ "ವೆಚ್ಚ ರೂ.17.50 ಲಕ್ಷಗಳಿದ್ದು; ಇದರಲ್ಲಿ | 
ರಾಜ್ಯದ ಸಹಾಯ ಧನ ರೂ.6.00 ಲಕ್ಷಗಳು ಮತ್ತು ಕೇಂದ್ರ |. 


ಸರ್ಕಾರದ " PMAY- ಯೋಜನೆಯಿಂದ] ಬ್ಯಾಂಕ್‌ el 


ಫಲಾನುಭವಿಗಳಿಂದ :ರೂ.1.50 ಲಕ್ಷಗಳನ್ನು: "ಭರಿಸಲಾಗುತ್ತದೆ. ಈ 
ಯೋಜನೆಯಡಿ ಈವರೆಗೆ. 4918 ಫಲಾನುಭವಿಗಳನ್ನು (6929 ~ 
ಎ.ಐಚ್‌.ಪಿ ಮತ್ತು 1989 - ಬಿ.ಎಲ್‌.ಸಿ) ಆಯ್ಕೆ ಮಾಡಲಾಗಿರುತ್ತದೆ. 


ಸಂಖ್ಯೆ ನಅಇ 54 ಜಿಇಎಲ್‌ 2021 


> AY 
ALBA 
(ಎನ್‌.ನಾಗರಾಜು, ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿಪರು 


